ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸ೦ಖ್ಯೆ: 9೦೨ (1063) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: ವಿಕಲಚೇತನ ವಿದ್ಯಾರ್ಥಿಗಳ ವಿಶೇಷ ಶಾಲೆಗಳ ಅನುದಾನದ ಬಗ್ಗೆ 


(ಅ) ರಾಜ್ಯದಲ್ಲಿ ವಿಕಲಚೇತನರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ಶಾಲೆಗಳೆಷ್ಟು ; 
(ವಿವರ ಒದಗಿಸುವುದು) 


(ಆ) ಈ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬೋಧಕ ಮತ್ತು ಭೋಧಕೇತರ ಸಿಬ್ಬಂದಿಗಳ 
ಸಂಖ್ಯೆ ಎಷ್ಟು ; (ವಿವರ ನೀಡುವುದು) 


(ಇ) ಈ ಶಾಲೆಗಳಲ್ಲಿ ವೇತನಾನುದಾನಕ್ಕೆ ಒಳಪಟ್ಟಿ ಹಾಗೂ ಒಳಪಡದೆ ಇರುವ ಶಾಲೆಗಳೆಷ್ಟು 
; (ವಿವರ ನೀಡುವುದು) 


(ಈ) 1982ರ ಅನುದಾನ ಬೀತಿ ಸಂಹಿತೆಯಡಿ ಕೆಲವು ಶಾಲೆಗಳನ್ನು ಅನುದಾನಕ್ಕೆ 
ಒಳಪಡಿಸಿರುವ ಮಾದರಿಯಲ್ಲೇ ಉಳಿದ ಶಾಲೆಗಳನ್ನು ಅನುದಾನಕ್ಕ ಒಳಪಡಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


